ಸ 


ಚುಕ್ಕೆ ಗುರುತಿಲ್ಲದ 
ಸದಸ್ಯರ ಹೆಸರು 
ಉತ್ತರಿಸುವ ಸಚಿವರು 


ಕರ್ನಾಟಕ ವಿಧಾನ ಪರಿಷತ್ತು 


ಪಶ್ನೆ ಸಂಖ್ಯೆ :03 


: ಶ್ರೀ ಹೆಚ್‌.ಎಂ. ರಮೇಶಗೌಡ 
: ಮಾನ್ಯ ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ. ಸಚಿವರು 


ಉತ್ತರಿಸುವ ದಿನಾಂಕ : 29.01.2021 

ಕ Ei ಉತ್ತರ 

ಅ) |ಸಾರಿಗೆ ಸಂಸ್ಥೆಯ ಬಸ್‌ ನಿಲ್ದಾಣಗಳಲ್ಲಿ ಸಾರಿಗೆ ಸಂಸ್ಥೆಗಳ ಬಸ್‌ ನಿಲ್ದಾಣಗಳಲ್ಲಿ 
ಅನೇಕ ಕಡೆ ಉತ್ತಮ ಉಪಹಾರಗೃಹ ಮತ್ತು | ಸಾರ್ವಜನಿಕ ಪ್ರಯಾಣಿಕರಿಗೆ ಉತ್ತಮ ಗುಣಮಟ್ಟದ 
ಶೌಚಾಲಯಗಳ ವ್ಯವಸ್ಥೆ ಇಲ್ಲದಿರುವುದು | ಆಹಾರ ಒದಗಿಸುವ ಸಲುವಾಗಿ ಉಪಾಹಾರ ಗೃಹದ 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಸೌಲಭ್ಯವನ್ನು ಒದಗಿಸಲಾಗಿರುತ್ತದೆ. ಇದರ ನಿರ್ವಹಣೆಗಾಗಿ 
ಬಂದಿದ್ದಲ್ಲಿ ಸರ್ಕಾರ ಕೈಗೊಂಡ ಕ್ರಮಗಳೇನು; | ಟೆಂಡರ್‌ ಮೂಲಕೆ ಅರ್ಹ/ಅನುಭವವುಳ್ಳ ಹೋಟೆಲ್‌ 

ಉದ್ದಿಮೆದಾರರನ್ನು ಆಯ್ಕೆ ಮಾಡಲಾಗುತ್ತಿರುತ್ತದೆ. 
ಕೋವಿಡೆ-19ರ ಪರಿಣಾಮದಿಂದ ಉಪಹಾರಗೃಹಗಳಿಗೆ 
ಬೇಡಿಕೆ ಕಡಿಮೆ ಇರುತ್ತದೆ. ಆದಾಗ್ಯೂ, .ಖಾಲಿ ಇರುವ 
ಉಪಹಾರಗೃಹಗಳ ನಿರ್ವಹಣೆಗೆ ಶೀಘ್ರವಾಗಿ 
ಇ-ಟೆಂಡರ್‌/ಸಂಧಾನದ ಮೂಲಕ ಪರವಾನಗಿದಾರರ 
ಆಯ್ಕೆಗೆ ಕ್ರಮ ಕೈಗೊಳ್ಳಲಾಗಿರುತ್ತದೆ. 

ಶೌಚಾಲಯಗಳನ್ನು, ನಿರ್ವಹಿಸಲು ಇ-ಟೆಂಡರ್‌ 
ಮೂಲಕ ಖಾಸಗಿ ಸ್ವಚ್ಛತಾ ಗುತ್ತಿಗೆದಾರರನು ಆಯ್ಕೆ ಮಾಡಿ 
ನಿರ್ವಹಣೆ ಮಾಡಲಾಗುತ್ತಿದೆ. 

ಆ) . | ಬಸ್‌ ನಿಲ್ದಾಣಗಳಲ್ಲಿರುವ ಶೌಚಾಲಯಗಳಲ್ಲಿ ಬಸ್‌ ನಿಲ್ದಾಣಗಳಲ್ಲಿರುವ ' ಶೌಚಾಲಯದ 
ಸಾರ್ವಜನಿಕರಿಂದ ಶುಲ್ಕ ಪಡೆದರೂ | ಬಳಕೆಗಾಗಿ ಸಾರ್ವಜನಿಕರಿಂದ ನಿಗದಿತ ಶುಲ್ಕವನ್ನು ಪಡೆದು 
ಸ್ವಚ್ಛತೆಯನ್ನು  ಕಾಪಾಡುತ್ತಿಲ್ಲದಿರುವುದರಿಂದ | ನಿರಂತರವಾಗಿ ಸ್ವಚ್ಛತೆಯನ್ನು ಕಾಪಾಡಲು ಇ-ಟೆಂಡರ್‌ 
ಖಾಸಗಿಯವರಿಗೆ ವಹಿಸಿ ಸ್ವಚ್ಛತೆಯನ್ನು ಮೂಲಕ ನೊಂದಾಯಿತ ಸ್ವಚ್ಛತಾ ಗುತ್ತಿಗೆದಾರರನ್ನು ಆಯ್ಕೆ 
ಕಾಪಾಡುವ ವ್ಯವಸ್ಥೆ ಮಾಡಲಾಗುವುದೆ? ಮಾಡಿ ನಿರ್ವಹಿಸಲಾಗುತ್ತಿದೆ. 

ನಿರ್ಧಿಷ್ಟ ದೂರುಗಳು ಬಂದಲ್ಲಿ ಕೂಡಲೇ ಅಗತ್ಯ 
ಕ್ರಮವಹಿಸಲಾಗುವುದು. 


ಸಂಖ್ಯೆ: ಟಿಡಿ 05 ಟಿಸಿಕ್ಕೂ 2021 


(ಲಕ್ಷ್ಮಣ ಸಂಗಪ್ಪ ಸವದಿ) 
ಉಪ ಮುಖ್ಯಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು 


